ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ » ‘992 


2 ಸದಸ್ಯರ ಹೆಸರು 


3 ಉತ್ತರಿಸುವ ದಿನಾಂಕ 
4 ಉತ್ತರಿಸುವವರು 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ 
ನಿರ್ದೇಶನ ಹೊಂಧಿದವರು) 
12-03-2020 

ಮಾನ್ಯ ಮುಖ್ಯಮಂತ್ರಿಗಳು 


ಉತ್ತರ 


ಬೃಹತ್‌ `'ಮಹಾನಗರ `ಪಾಲಿಕೆಯ 
ವ್ಯಾಪ್ತಿಯಲ್ಲಿ ಪ್ರತಿ ನಿತ್ಯ ಎಷ್ಟು 
ಟನ್‌ ಕಸ ಸಂಗ್ರಹವಾಗುತ್ತಿದೆ; 
(ಮಾಹಿತಿ ನೀಡುವುದು) 


ಬೃಹತ್‌ `ಚೆಂಗಳೊರು' ಮಹಾನಗರ "ಪಾಲಿಕೆಯ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ 
ಸುಮಾರು 4000-4500 ಮೆ.ಟನ್‌ ತ್ಯಾಜ್ಯ ಸಂಗ್ರಹವಾಗುತ್ತಿದೆ. 


ಆ) 


ಈ ಸಂಗ್ರಹವಾಗುತ್ತಿರುವ ಕಸವನ್ನು 
ವೈಜ್ಞಾನಿಕವಾಗಿ ಎಲ್ಲಿ ವಿಕಘಾಕ 
ಮಾಡಲಾಗುತ್ತಿದೆ; ಎಷ್ಟು ಟನ್‌ 
ಕಸವನ್ನು ವಿಲೇವಾರಿ 
ಮಾಡಲಾಗುತ್ತಿದೆ; 


ಬೃಹತ್‌ ಚೆಂಗಳೊರು ಮೆಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 
ಉತ್ತತ್ತಿಯಾಗುತ್ತಿರುವ ಘನತ್ಕಾಜ್ಯವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಲು ಪಾಲಿಕೆ 
ವತಿಯಿಂದ ಎಲ್ಲಾ ರೀತಿಯ ಮಗಳನ್ನು; ಕೈಗೊಳ್ಳಲಾಗುತ್ತದೆ. ಈ ನಿಟ್ಟಿನಲ್ಲಿ 
ಕೆಳಕಂಡ ಸ್ಥಳಗಳಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿ ುಸಲಾಗಿರುತ್ತದೆ. 


1. ಕೆ.ಸಿ.ಡಿಸಿ (ಕೂಡ್ಲು), ಕನ್ನಹಳ್ಳಿ, ಸೀಗೇಹಳ್ಳಿ, ಸುಬ್ಬರಾಯನಪಾಳ್ಯ, 
ಚಿಕ್ಕನಾಗಮಂಗಲ, ಲಿಂಗಧೀರನಹಳ್ಳಿ ಮತ್ತು ದೊಡ್ಡಬಿದರಕಲ್ಲು 
ಗೊಬ್ಬರ ತಯಾರಿಕಾ ಘಟಕಗಳಲ್ಲಿ ಒಟ್ಟಾರೆ 600 ಮೆ.ಟನ್‌ 


ತ್ಹಾಜ್ಯವನ್ನು ಸಂಸ್ಪರಿಸಲಾಗುತಿದೆ. 
[Sane ¥ 5 


2. ಗಾಂಧಿನಗರ, ಜಯನಗರ, ಬೇಗೂರು, ಕೆ.ಸಿಡಿಸಿ, ಕೂಡ್ಲು, 
ವರ್ತೂರು, ಲಿಂಗಧೀರನಹಳ್ಳಿ, ನಾಗಪುರ, ದೊಮ್ಮಲೂರು, 
ಕೋರಮಂಗಲ, ಕೆ.ಆರ್‌.ಮಾರುಕಟ್ಟೆ, ಮತ್ತಿಕೆರೆ ಮತ್ತು ಕುವೆಂಪುನಗರ 
ದಲ್ಲಿ ಪ್ರತಿದಿನ 5 ಟನ್‌ ಹಸಿ ತ್ಯಾಜ್ಯದಿಂದ ಜೈವಿಕ ಅನಿಲ 
ಉತ್ಪಾದಿಸುವ ಘಟಕ. 


3. ದೊಡ್ಡಬಳ್ಳಾಪುರ ತಾಲ್ಲೂಕು, ದೊಡ್ಡಬೆಳವಂಗಲ ಹೋಬಳಿ, 
ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಗರನಹಳ್ಳಿ ಗ್ರಾಮದಲ್ಲಿ 


ಪ್ರತಿದಿನ 500 ಮೆ.ಟನ್‌ ಸಂಸ್ಕರಿಸ ರುವ ಸಾಮರ್ಥ್ಯದ ಸಮಗ್ರ 
ಘನತ್ಕಾಜ್ಯ ಸಂಸ್ಕರಣಾ ಘಟಕವನ್ನು ಮೆ॥। ಎಂ.ಎಸ್‌.ಜಿ.ಪಿ 


ಇನ್‌ಫಾಟೆಕ್‌ ಪ್ರೈ.ಲಿ ಸಂಸ್ಥೆಯವರ ಸಂತ ಜಾಗದಲ್ಲಿ ಸ್ಥಾಪಿಸಲಾಗಿದೆ. 


4. ವಾರ್ಡ್‌ ನಂ. 94, ಗಾಂಧಿನಗರ, ಪಶ್ಚಿಮ ವಲಯದಲ್ಲಿ ಪ್ರತಿದಿನ 25 
ಟನ್‌ ತೆಂಗಿನ ಚಿಪ್ಪು ಮತ್ತು ಮರದ ಕೊಂಬೆಗಳಿಂದ ಜೈವಿಕ ಇಂಧನ 
(Bio fuel through Pelletisation) ಉತ್ಪಾದಿಸುವ ಘಟಕೆ. 


ಎಲ್ಲಿ ಎಲ್ಲಿ ಡೆಂಪಿಂಗ್‌ j 
ಇ) | ಯಾರ್ಡಗಳಿವೆ; ಒಂದೊಂದು * ಬಾಗಲೂರು ಸರ್ಮೇ ನಂ. 176 ರ ಕ್ಷಾರಿ ಗುಂಡಿಯ ವೈಜ್ಞಾಭಿಕ 

ಡಂ೩ಂಗ್‌ ಯಾರ್ತನಲ್ಲಿ ಎಷ್ಟು) ಸಂಶ ಯು ಗಾ bp 

ಇ ರಾಷ್ಟೀ ಸಿರು ನ್ಸಾ ಧೀಕರಣ [e) 

ಕಸವನು ವಿಲೇವಾರಿ ಮಾಡುವ ಪ್ರ 

ನ್ನು ಸದರಿ ಭೂಭರ್ತಿ ಘಟಕವು ಆಗಸ್ಟ್‌-2017 ರಿ೨ದ 

ಸಾಮರ್ಥ್ಯವಿದೆ ಎಂಬ ಬಗ್ಗೆ ಸ್ಥಗಿತಗೊಂಡಿರುತ್ತದೆ. 

ಖನಿ 

ಸಂಪೂರ್ಣ" ಇಸಿ ಬೆಳ್ಳಡಳ್ಳ ಸರ್ವೇ ನಂ. 13ರ ಕ್ವಾರಿ ಗುಂಡಿಯ ವೈಜ್ಞಾನಿಕ ಭೂಭರ್ತಿ 

ನೀಡುವುದು; ಘಟಕದ ಸಾಮರ್ಥ್ಯ 2017944 "ಘನ ಮೀಟರ್‌ ನಷ್ಟು ಇರುತ್ತದೆ. 

* ಮಿಟ್ಟಗಾನಹಳ್ಳಿ ಸರ್ವೇ ನಂ. 02ರ ಕ್ಲಾರಿ ಗುಂಡಿಯ ವೈಜ್ಞಾನಿಕ 
ಭೂಭರ್ತಿ ಘಟಕದ ಸಾಮರ್ಥ್ಯ 737241 ಘನ ಮೀಟರ್‌ ನಷ್ಟು 
ಇರುತ್ತದೆ. 

*« ಬಾಗಲೂರು ಸರ್ಮೇ ನಂ. 27ರ 425000 ಘನ ಮೀಟರ್‌ನಷ್ಟು 
ಸಾಮರ್ಥ್ಯವಿದ್ದು, ಸದರಿ ಭೂಭರ್ತಿ ಘಟಕದ ಕಾಮಗಾರಿಗಳಿಗೆ 
ಟೆಂಡರ್‌ ಆಹ್ಹಾನಿಸಬೇಕಾಗಿರುತ್ತದೆ. 

* ಹುಲ್ಲಹಳ್ಳಿ ಸರ್ವೇ ನಂ. 44 ರ 218244 ಘನ ಮೀಟರ್‌ನಷ್ಟು 
ಸಾಮರ್ಥ್ಯವಿದ್ದು, ಸದರಿ ಭೂಭರ್ತಿ ಘಟಕದ ಕಾಮಗಾರಿಗಳಿಗೆ 
ಟೆಂಡರ್‌ ಆಹ್ಹಾನಿಸಬೇಕಾಗಿರುತ್ತದೆ. 

ಈ ಸಂಗ್ರಹವಾಗುವ ಕಸ ವಿಲೇವಾರಿ (ಹೊ. ಕೋಟಿಗಳಲ್ಲಿ) 
pas] poe] 
ಹಾತನಾ ಪನಿ ರ್ಜ | ಪಾಲಕಯ ಸರ್ನ್‌ಕ 7 ಷೂ 
ಖರ್ಚಾಗುತ್ತಿರುವ ಹಣವೆಷ್ಟು; ರ್ನ್ಷಿಗಿಳು ಅನುದಾನ ಅನುದಾನ ್ಸಿ ಮೂತ್ತ 
(ವಿವರ ನೀಡುವುದು) 2016-17 383.00 189.00 37200 
2017-18 402.00 507.00 909.00 
2018-19 393.00 442.00 835.00 
2019-20 363.00 116.00 479,00 
ಉ ಬೃಹತ್‌ ಮಹಾನಗರ ಪಾಲಿಕೆಯು 
ವೈಜ್ಞಾನಿಕವಾಗಿ ಕಸ ವಿಲೇವಾರಿ 
ಮಾಡದಿರುವ ವೈಫಲ್ಯವನ್ನು 
ಮಾನ್ಯ ಉಚ್ಛ ನ್ಯಾಯಾಲಯವು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
ವಿಧಿಸಿರುವ ನಿರ್ವಂಧದ ಎಚ್ಚರಿಕೆ 
ನೀಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 
ಈ" ಬಂದಿದ್ದಲ್ಲಿ ಸರ್ಕಾರ ತೆಗೆದು] ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು" ತ್ವಾಜ್ಯದಿಂದ ವಿದ್ಧುತ್‌/ ಗೊಬ್ಬರೆ | 
ಉತ್ಪಾದಿಸು ಘಟಕಗಳನ್ನು ಸ್ಥಾಪಿಸಲು ಈ ಕೆಳಕಂಡ ಯೋಜನೆಗಳನ್ನು 


ಕೊಂಡಿರುವ ಕ್ರಮವೇನು? (ವಿವರ 
ನೀಡುವುದು) 


ಅಷಸಸ್ಯನಗೊಳಿಸೇು ಕ್ರಮ ಕೈಗೊಳ್ಳಲಾಗುತ್ತಿದೆ. 


1. ಸರೆ ನಂ.85 ಕನ್ನಹಳ ಳ್ಲಿಯಲ್ಲಿರುವ ಪಾಲಿಕೆಯ ಗೊಬ್ಬರ ಉತ್ಪಾದಿಸುವ 
ಘಟಕವನ್ನು ಪ್ರಶಿದಿನ "1000 ಮೆ.ಟನ್‌ ತ್ಯಾಜ್ಯ ಸಂಸ್ಕರಿಸಿ ವಿದ್ಯುತ್‌ 
ಉತ್ಪಾದಿಸುವ ಘಟಕ ಸ್ಥಾಪನೆ (ಮೆ॥ ಸತಾರೆಂ ಎಂಟರ್‌ಪೆ "ಸನ್‌ 

. ದೊಡ್ಡಬಿದರಕಲ್ಲು ಗ್ರಾಮದ ಪಾಲಿಕೆಯ ಜಾಗದಲ್ಲಿ ತಿದಿನ 100 
ಮೆಟ್ರಕ್‌ ಟನ್‌ ಘನತ್ನಾಜ್ಜ ಸಂಸ್ಪರಿಸಿ ಗೊಬ್ಬರೆ, bai ವಿದ್ಯುತ್‌ 


ie p 
(M/s Indium). 


[nS] 


ಉತ್ಪಾದಿಸುವ ಘಟಕವನ್ನು ಸ್ಟಾ ಫಪಿಸುವ ಯೋಜ 


3. ಮಾವಳ್ಳಿಪುರ ಗ್ರಾಮದ ಪಾಲಿಕೆಯ ಜಾಗದಲ್ಲಿ ಪ್ರತಿದಿನ 500 ಮೆಟ್ರಿಕ್‌ 
ಟನ್‌ ಘನತ್ಯಾಜ್ಯ ಸಂಸ್ಕರಿಸಿ ಗೊಬ್ಬರ, ಬಯೋಗ್ಯಾಸ್‌, ವಿದ್ಯುತ್‌ 
ಉತ್ಪಾದಿಸುವ ಘಟಕವನ್ನು ಸ್ಥಾಪಿಸುವ ಯೋಜನೆ (M/s NEG). 

4. ಚಿಕ್ಕನಾಗಮಂಗಲ ಗ್ರಾಮದ ಪಾಲಿಕೆಯ ಜಾಗದಲ್ಲಿ ಪ್ರತಿದಿನ 500 
ಮೆಟ್ರಿಕ್‌ ಟನ್‌ ಘನತ್ಯಾಜ್ಯ ಸಂಸ್ಕರಿಸಿ ಗೊಬ್ಬರ ಮತ್ತು ವಿದ್ಯುತ್‌ 
ಉತ್ಪಾದಿಸುವ ಘಟಕವನ್ನು ಸ ಸ್ಥಾಪಿಸುವ ಯೋಜನೆ “(M/s 3 Mauss 


ಸಂಖ್ಯೆ: ನಅಇ 38 ಎಂಎನ್‌ವೈ 2020 


RT 3 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


